ಕರ್ನಾಟಕ ವಿಧಾನ ಪರಿಷತ್ತು 


3 ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


290 


ಶ್ರೀ ಅಡಗೂರ್‌ ಹೆಚ್‌. 
(ನಾಮನಿರ್ದೇಶನ ಹೊಂದಿದವರು) 


ವಿಶ್ವನಾಥ್‌ 


17.92.2022 
ಗೃಹ ಸಚಿವರು 


ಪ್ನೆ 


ಉತರ 


ಮ 


ಪೊಲೇಸ್‌ ಇಲಾಖೆಯ `ಆಡೌಾತ ನಿರ್ವಹಣೆಯಲ್ಲಿ 
ನಿಯಮಗಳ ಉಲ್ಲಂಘನೆಯಿಂದ (ಇದುವರೆವಿಗೂ) 
ನಿರ್ಲಕ್ಷತೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಉಂಟಾದ 
ಆರ್ಥಿಕ ನಷ್ಟವನ್ನು ಪತ್ತೆ ಹೆಚ್ಚಲು ಇಲಾಖಾ 
ಆಂತರಿಕ ಲೆಕ್ಕ ಪರಿಶೋಧನಾ ತಂಡದಿಂದ ಮತ್ತು 
ಮಹಾಲೇಖಪಾಲರಿಂದ ಲೆಕ್ಕ ಪರಿಶೋಧನೆ 
ಕೈಗೊಂಡು ವರದಿ ಸಲ್ಲಿಸಿದ್ದು, (ಆಂತರಿಕ ಲೆಕ್ಕ 
ಪರಿಶೋಧನೆ ತಂಡದಿಂದ ಮತ್ತು 
ಮಹಾಲೇಖಪಾಲರಿಂದ ಲೆಕ್ಕ ಪರಿಶೋಧನೆ) ಸದರಿ 
ಆಂತರಿಕ ಲೆಕ್ಕ ಪರಿಶೋಧನೆ ಮತ್ತು 
ಮಹಾಲೇಖಪಾಲರಿಂದ ನಡೆದ ವರದಿಗಳ ಮತ್ತು 
ವರ್ಷವಾರು ನಡೆಸಿದ ಲೆಕ್ಕ ಪರಿಶೋಧನೆ ಅನ್ನಯ 
ವಸೂಲಿಗೆ ಸೂಚಿಸಿದ ಒಟ್ಟು ಹಣ ಎಷ್ಟು? ಸದರಿ 
ವರದಿಗಳನ್ನಯ ವಸೂಲಿಗೆ ಸೂಚಿಸಿದ 
ಆಕ್ಷೇಪಣೆಗಳು ಎಷ್ಟು ವರ್ಷಗಳಿಂದ ಬಾಕಿ ಇವೆ 
(ವರದಿಗಳ ಮತ್ತು ವರ್ಷವಾರು ನಡೆಸಿದ ಲೆಕ್ಕ 
ಪರಿಶೋಧನೆಯ ಅನ್ವಯ ವಿವರ ನೀಡುವುದು). 


ಆಂತರಿಕ`ಈೆಕ್ಕ ಪರಿಶೋಧನೆ ಕುರಿಹುವನ 


ಇದುವಕನಗಾ 


ವರ್ಷ | ಸೂಚಿಸಿದ ಒಟ್ಟು | ವಸೂಲಾದ | ಬಿ ಇರವ 
ಮೊತ್ತ ಒಟ್ಟು ಮೊತ್ತ ್ನು ಮೂತ್ತ 
416137 360337 55800 

1587 | 13786537 8391137 53954 


10435099 


9563664 871435 | 


1989 
1990 


109070 109070 0 
641383.9 | 613447.16 27936.74 
| 1999] 2728973] 2728163 810 
| 2000] 602525] 550125 52400 
24302420 3012993 | 21289427 
2002 5818190 260528 5557662 
2005 22415 22415 0 
1211507 1023784 | 187723 
3965747 3846409 119338 
1191520 239139 952381 
2360003 1112253 | 1247750 
14364121 | 11733161 2630960 
20784115 | 13582326 7201785 
94555306 | 16359403 | 78195903 
2012! 93917487] 83407234| 10510253 
2013 | 61895326|  18032414| 43862912 
2014| 78850698 | __ 65135504 { _ 13715194 
2015 | 250075585 | 14159915.66 | 235915669.3 
2016 | 33898336} 18769046 | 15129290 


2017 40490317 


20760941 


19729376 


104868753) 9841893 95026860 

| 2019 18747103 2779173 15967930 
211113975 27381959 183732016 
19265236 562716 18702520 
1096769213 | 326031924.2 | 770737289.1 


p 


-2- 


ಮಹಾಲೇಖಪಾಲರ ಲೆಕ್ಕ ಪರಿವೀಕ್ಷಣೆ ಕುರತ: |" 


ವಸೂಲಿಗೆ ಇದುವರೆವಿಗೂ 


ವರ್ಷ | ಸೂಚಿಸಿದ ಒಟ್ಟು | ವಸೂಲಾಡ | ಬಾಕಿ ಇರುವ 
ಮೊತ್ತ ಒಟ್ಟುಮೊತ್ತ | ಟ್ಟು ಮೊತ್ತ | 
1987 64197 64191 [) 
1998 1722633 | 1122433 | 600210 
2000 620383 588969 31414 
2002 2165 2165 [) 
2003 238804 | 338804] 0 
2004 99772 99772 0] 
2005 130043 130043 0 
2007 232906 [ 232906 0 
2008 316127 316127 | [) 
2010 | ಸ 1849594 0 


2011 17395142 | 710705952 ತಾ 


2012 15807361 10054836 5752525 
2013 13528561 2265161 { 11263400 
2014 


53528 31088 22440 
2015 2203043 1320076 882967 


2016 | 14888862 10120128 4768734 


52398441 49206911 3191530 


2017 
2018 1539488 139180 1400308 
2019 458989149 | 430140708 | 28848441 
2020 


107159294 10503096 | 96656198 


2021 | 69680458 1236528 ; 68443930 
J 758919945 | 530368658 28551787] 


Ll 


ಅನೇಕ `ಪರ್ಷಗಳಂದ ಇರದಗಫ ಕಂಡಿಕೆಗಳರತ3 
ವಸೂಲಿ ಮಾಡಿ ಸರ್ಕಾರಕ್ಕೆ ಜಮಾ ಮಾಡದೇ 
ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷತಸವನ್ನು 
ಪ್ರದರ್ಶಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ 
ಇದುವರೆವಿಗೂ ಕೈಗೊಂಡ ಶಿಸ್ಲಿ್ನ ಕ್ರಮಗಳೇನು? 
ಸಮ ಕೈಗೊಳ್ಳದಿದ್ದಲ್ಲಿ ಕಾರಣವೇನು? (ವಿವರ 
ನೀಡುವುದು) 


ಪ್ರತಿ ವರ್ಷ ರೈಲ್ವೆ ಪೊಲೀಸ ಸಿಬ್ಬಂದಿ ವರ್ಗದವರ 
ಪೇತನ ಮತ್ತು ಕಛೇರಿ ವೆಚ್ಚಗಳಲ್ಲಿ ಪ್ರತಿಶತ 50:50ರ 
ಅನುಪಾತದನ್ವಯ ರೈಲ್ವೆ ಮಂಡಳಿಯಿಂದ 
ಹಿಂಭರಿಸಿಕೊಳ್ಳಲು ಸರ್ಕಾರದ ಆದೇಶ ಸಂ: ಹೆಚ್‌ಡಿ 
143 ಇಎಫ್‌ಎಸ್‌ 79, ದಿ: 10.12.1980ರ 
ನಿರ್ದೇಶನದಂತೆ ರೈಲ್ವೆ ಮಂಡಳಿಯಿಂದ (ಮೂರು 
ವಲಯಗಳಿಂದ) ಒಟ್ಟು ಮೊತ್ತ 
ರೂ.18,58,07,166.00ಗಳನ್ನು ವಸೂಲಿ ಮಾಡಲು 
ಇಲಾಖೆಯಿಂದ ಪತ್ರ ವ್ಯವಹಾರ ಮಾಡಲಾಗಿದ್ದು, 
ಸದರಿ ಮೊತ್ತವನ್ನು ವಸೂಲಾತಿಗೆ ಕ್ರಮ 
ಕೈಗೊಳ್ಳಲಾಗುತ್ತಿದೆ ಎಂದು ರೈಲ್ವೇಸ್‌ ಪೊಲೀಸ್‌ 
ಘಟಕದವರು ತಿಳಿಸಿರುತ್ತಾರೆ. 

ಬಿಬಿಎಂಪಿ ವ್ಯಾಪ್ತಿಗೆ ಎರವಲು ಸೇವಾ ನಿಯಮದಡಿ 
ಪೊಲೀಸ್‌ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, 
ಸ್ಥಾಯಿ ಆದೇಶ ಸಂಖ್ಯೆ: 820ರಂತೆ ಪ್ರತಿ ತಿಂಗಳು 
ವೇತನ ಮತ್ತು ಇತರೆ ಹಣಕಾಸು ಸೌಲಭ್ಯಗಳನ್ನು 
ವಸೂಲಿ ಮಾಡಬೇಕಾಗಿದ್ದು, ಆ ಅವಧಿಯಲ್ಲಿ ಒಟ್ಟು 
ರೂ.416,564,00 ಮೊತ್ತವು ಬಿಬಿಎಂಪಿಯಿಂದ ಬಾಕಿ 
ವಸೂಲಿ ಮಾಡಲು ಡಿಸಿಪಿ, ಪಶ್ಚಿಮ ವಿಭಾಗ, 
ಬೆಂಗಳೂರು ನಗರ ರವರು ಬಿಬಿಎಂಪಿಗೆ ಪತ್ರ 
ಬರೆಯಲಾಗಿರುತ್ತದೆ. 


-3- 


1ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಹಾಸನ ಘಟಕಕ್ಕೆ 
ಸಂಬಂಧಿಸಿದಂತೆ ರೂ.40639946.00ಗಳನ್ನು 
ಸಂಬಂಧಪಟ್ಟವರಿಂದ ವಸೂಲಿ ಮಾಡಲು ಈಗಾಗಲೇ 
ಕ್ರಮ ತೆಗೆದುಕೊಳ್ಳಲಾಗಿದೆ. ಈ ಸಂಬಂಧ ಪ್ರಕರಣ 
ಸಿಖ.ಡಿ.ಯಲ್ಲಿ ಬಾಖಲಾಗಿರುವುದರಿಂದ, ತನಿಖೆ 
ಮುಂದುವರಿದಿದ್ದು, ವಸೂಲಿಗೆ ಇರುವ ಮೊತ್ತವನ್ನು 
ಯಾವ ಸಿಬ್ಬಂದಿಗಳಿಂದ ವಸೂಲಿ ಮಾಡಬೇಕು ಮತ್ತು 
ಎಷ್ಟು ಮೊತ್ತವನ್ನು ವಸೂಲು ಮಾಡಬೇಕು ಎಂಬುದರ 
ಮಾಹಿತಿ ಕೋರಿ ಸಿ.ಐ.ಡಿ. ರವರಿಗೆ ಪತ್ರ ಸಂಖ್ಯೆ: 
06/ಲೆಕ್ಕ (11/2021-22, ದಿನಾಂಕ: 
01.07.2021ರಂದು ಪತ್ರ ಬರೆಯಲಾಗಿದ್ದು, 
ಮಾಹಿತಿಯನ್ನು ನಿರೀಕ್ಷಿಸಲಾಗಿದೆ. ಮಾಹಿತಿ ದೊರೆತ 
ಕೂಡಲೇ ವಸೂಲಾತಿ ಕ್ರಮ ತೆಗೆದುಕೊಳ್ಳಲಾಗುವುದು. 


ಸದರಿ ಘಟಕದಲ್ಲಿ ಆಗಿರುವ ಅವ್ಯವಹಾರ ಕುರಿತು 
ಜಂಟಿ ಇಲಾಖಾ ವಿಚಾರಣೆಗೆ ಸರ್ಕಾರ ಆದೇಶಿಸಿದ್ದು, 
ಆದೇಶ ಸಂಖ್ಯೆ ಹೆಚ್‌ಡಿ 01 ಪೊಸಿಪ 2021, 
ದಿನಾಂಕ: 21.04.2021 ರಂತೆ 
ವಿಚಾರಣಾಧಿಕಾರಿಯನ್ನು ನೇಮಕ ಮಾಡಲಾಗಿರುತ್ತದೆ. 
ಬಾಕಿ ಇರುವ ಮೊತ್ತವನ್ನು ಪಿಂಚಣಿೆಯಿಂದ 
ಕಡತಗೊಳಿಸಲು ಖಜಾನೆ ಅಧಿಕಾರಿಯವರಿಗೆ ಎ.ಜಿ. 
ಬೆಂಗಳೂರು ಇವರ ಪ; 
Ao:PVS/R1/1016157461/209160/8995/2020- 
21/75, d೬.11.11.2020ರಲ್ಲಿ ಸೂಚಿಸಿರುತ್ತಾರೆಂದು 
ಎಸ್‌.ಪಿ. ದಕ್ಷಿಣ ಕನ್ನಡ ಜಿಲ್ಲೆ ರವರು ತಿಳಿಸಿರುತ್ತಾರೆ. 
ಎಸ್‌.ಪಿ. ಉತ್ತರ ಕನ್ನಡ ಜಿಲ್ಲೆ. ಕಾರವಾರ - ಕೊಂಕಣ 
ರೈಲ್ವೇಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್‌ 
ಅಧಿಕಾರಿ/ಸಿಬ್ಬಂದಿಗಳ ಎರವಲು ಷೆಚ್ಚವನ್ನು 
ಭರಿಸಿಕೊಳ್ಳುವ ಕುರಿತು ಡಿಮ್ಯಾಂಡ್‌ ನೋಟ್‌ಗಳನ್ನು 
ಸಂಬಂಧಪಟ್ಟ ಸಂಸ್ಥೆಯವರಿಗೆ ಕಳುಹಿಸಲಾಗಿಯೂ 
ಇದುವರೆಗೂ ಮೊತ್ತ ಭರಣ ಮಾಡಿರುವುದಿಲ್ಲ. 
ಮಹಾಲೇಖಪಾಲರು ಬೆಂಗಳೂರು ರವರು 
ಅಕ್ಟೋಬರ್‌-2021ರಲ್ಲಿ 2015-16 ರಿಂದ 2020- 
21ರವರೆಗೆ ಲೆಕ್ಕ ಪರಿಶೋಧಢಸೆಯನ್ನು ಕೈಗೊಂಡಿದ್ದು. 
ಅದರಲ್ಲಿ ಸಂಸ್ಥೆಗಳಿಗೆ ನೀಡಿದ ಪೊಲೀಸ್‌ ಎರವಲು 
ಸೇವಾ ವೆಚ್ಚಕ್ಕೆ ಸಂಬಂಧಿಸಿದಂತೆ 6.12,28,977=00 
ವಸೂಲಾತಿಗೆ ಬಾಕಿ ಇರುವುದಾಗಿ ತಿಳಿಸಿದ್ದು ಆದರೆ 
ವಸೂಲಾತಿಗೆ ಬಾಕಿ ಇರುವ ಮೊತ್ತ ಕೇವಲ 
2,96,13,534=00 ಇದ್ದು ಈ ಕುರಿತು 
ಮಹಾಲೇಖಪಾಲರು ಬೆಂಗಳೂರು ರವರೊಂದಿಗೆ ಪತ್ರ 
ವ್ಯವಹಾರ ನಡೆಸಿ ಕಂಡಿಕೆಯನ್ನು ಮುಕ್ತಾಯ 
ಗೊಳಿಸುವ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ ಎಂದು 
ಎಸ್‌.ಪಿ. ಬೆಳಗಾವಿ ಜಿಲ್ಲೆ ರವರು ತಿಳಿಸಿರುತ್ತಾರೆ. 


[Cl 


-4- 


[ 


ಎಡಿಜಿಪಿ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು -] 
2009-13ನೇ ಸಾಲಿನಲ್ಲಿ ಮಹಾಲೇಖಪಾಲರ 
ಆಕ್ಷೇಪಣೆಯಲ್ಲಿ ವಸೂಲಾತಿಗೆ ಸೂಚಿಸಲಾದ ಮೊತ್ತ 
ರೂ.21. 80 ಲಕ್ಷಗಳಿಗೆ ಸಂಬಂಧಿಸಿದ ಸಂಸ್ಥೆಯ ವಿರು 
ಸಿವಿಲ್‌ ಮೊಕದ್ದಮೆಯನ್ನು ಹೊಡಲಾಗಿದ್ದು, ಸದರಿ 
ಮೊಕದ್ದಮೆಯನ್ನು ವಜಾ ಮಾಡಲಾಗಿದ್ದು, (Dismiss 
for default) ಎಂದಾಗಿರುತ್ತದೆ. ಪ್ರಸುತ ಸದರಿ 
ಕೇಸ್‌ನ್ನು ಸರ್ಕಾರಿ ವಕೀಲರಿಂದ ಮರು ತೆರೆಯುವ 
ಸಂಬಂಧ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


ಸ್‌.ಪ್ಲಿ ದಕ್ಷಿಣ ಕನ್ನಡ ಜಿಲ್ಲೆ - 2013 ವರ್ಷದಲ್ಲಿ 
Wi 20 ಲಕ್ಷ ಮೌಲ್ಯದ ಇಲಾಖಾ ಲಾಂಚ್‌ಗಳನ್ನು 
ಸಂಪೂರ್ಣ ದುರಸ್ತಿ ಕಾರ್ಯ ಕ್ಥೆ ಸೈಗೊಳ್ಳುವ 
ಅನಿವಾರ್ಯತೆ ಹಿನ್ನೆಲೆಯಲ್ಲಿ "ಇಲಾಖಾ 
ಚಟುವಟಿಕೆಗಳಿಗೆ ಬಳಸುವುದು ಆರ್ಥಿಕವಾಗಿ 
ಲಾಭದಾಯಕವಲ್ಲದ ಕಾರಣ ನಿಯಮಾನುಸಾರ 
ಸರಕಾರದಿಂದ ರೂ.3,74,400/-ಕ್ಕೆ ಬಿಡ್‌ ಮೊತ್ತ 
ನಿಗದಿಪಡಿಸಿ ವಿಲೇಗೊಳಿಸಲು ಆದೇಶಿಸಿದ್ದು, ಆದರೆ 
ಸದರಿ ಮೊತ್ತಕ್ಕೆ ಹರಾಜಾಗದ ಕಾರಣ ಆದೇಶ ಪಡೆದು 
ರೂ.136 600/4 ಹರಾಜುಗೊಳಿಸಿ ಸರ್ಕಾರಕ್ಕೆ ಜಮಾ 
ಮಾಡಲಾಗಿರುತ್ತದೆ. ಸದರಿ ಕಂಡಿಕಿಯನ್ನು 
ಮುಕ್ತಾಯಗೊಳಿಸಿರುತ್ತಾರೆ. 


ಆಂತರಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಹಾಗೂ 
ಮಹಾಲೇಖಪಾಲರ ಲೆಕ್ಕ ಪರಿವೀಕ್ಷಣೆಯಲ್ಲಿ 
ವಸೂಲಾತಿ ಸೂಚಿಸಲಾದ ಮೊತ್ತವನ್ನು ಯಾವುದೇ 
ನಿರ್ಲಕ್ಷತನ ವಹಿಸದೇ ಸರಕಾರಕ್ಕೆ ಜಮಾ 
ಮಾಡಲಾಗುತ್ತದೆ. ಆದ್ದರಿಂದ ಯಾವುದೇ 
ಅಧಿಕಾರಿ/ಸಿಬ್ಬಂದಿಗಳ ವಿರುದ್ಧ ಅಗತ್ಯ ಪ್ರಕರಣಗಳಲ್ಲಿ 
ಸಮ ಕೈಗೊಳ್ಳಲಾಗುತ್ತಿದೆ. ಉಳಿದ ಬಾಕಿ ವಸೂಲಾತಿ 
ಮೊತ್ತವನ್ನು ಶೀಘವಾಗಿ ವಸೂಲಿ ಮಾಡಿ ಸರ್ಕಾರಕ್ಕೆ 
ಜಮಾ ಮಾಡುವ ಬಗ್ಗೆ ಕಮ ಕ್ಕೆ ಕೈಗೊಳ್ಳಲಾಗುವುದು. | 


ಸಂಖ್ಯೆ: ಒಇ 47 ಪೀಇಜಿ 2022 


(ಆರಗ Jo 


ಗೃಹ ಸಚಿವರು 


